ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1246(1252) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ : ಮಾರ್ಗಸೂಚಿ ದರನಿಗದಿಪಡಿಸುವ ಕುರಿತು 


(ಅ) ಆಸ್ಲಿಯ ಮಾರಾಟ ನೋಂದಣಿಯ ಮಾರ್ಗಸೂಚಿ ದರವನ್ನು ನಿಗದಿ ಪಡಿಸುವ ಅಧಿಕಾರ 
ಯಾರಿಗಿದೆ; 


(ಆ) ಒ೦ದು ಬಾರಿ ಆಸ್ತಿ ಮಾರಾಟಿದ ನೋಂದಣಿಯ ಮಾರ್ಗಸೂಚಿ ದರ 
ನಿಗದಿಪಡಿಸಿರುವವರು ಯಾರು ; ಬಳಿಕ ಎಷ್ಟು ವರ್ಷಗಳಿಗೊಮ್ಮೆ ಮಾರ್ಗಸೂಚಿ ದರವನ್ನು 
ಪರಿಷ್ಠರಿಸಲಾಗುತ್ತದೆ; ಇದನ್ನು ಯಾವ ಆಧಾರದಲ್ಲಿ ನಿಗದಿ ಪಡಿಸಲಾಗುತ್ತಿದೆ; 


(ಇ) ವಿಗದಿಪಡಿಸಿದ ಮಾರ್ಗ ಸೂಚಿದರಕ್ಕಿಂತ ಕಡಿಮೆ ದರದ ಮೊತಕ್ಕೆ ಆಸ್ತಿಯ 
ಮಾರಾಟವನ್ನು ನೋಂದಣಿ ಮಾಡಲು ಆದೇಶ ನೀಡುವ ಅಧಿಕಾರ ಯಾರಿಗಿದೆ; ಯಾವ 
ಯಾವ ಸಂದರ್ಭಗಳಲ್ಲಿ ಮಾರ್ಗಸೂಚಿ ದರಕ್ಕಿಂತ ಕಡಿಮೆ ದರಕ್ಕೆ ಆಸ್ತಿಯ ಮಾರಾಟ 
ನೋಂದಣಿ ಆಗುತ್ತದೆ? (ವಿವರ ನೀಡುವುದು) 


